( ಕರ್ನಾಟಕ ಸ್ಕೌಟ್‌ ಮತ್ತು ಗೈಡ್‌ ವಾರ್ತಾ ಪತ್ರ 


KARNATAKA SCOUT & GUIDE NEWS LETTER 


ಉಳ 
NN 


ಛ್‌ 


ಒಂದು ನೆನಪು 
ನಿಮ್ಮ ಮುಖ ಅಮಾಯಕ, ಮಾತು ಸೌಜನ್ಯಪೂರ್ಣ, ಸ್ನೇಹಕ್ಕೆ ಹೇಳಿಮಾಡಿದ ಜೀವ, ಅನ್ಯೋನ್ಯಭಾವ! 


ಕಂಡ ವಸಂತಗಳ ಸಂಖ್ಯೆ ಆರು ಹತ್ತರ ಮೇಲೆ, ಉಂಡ ಕಹಿಸಿಹಿಗಿಂತಲೂ ಹೆಚ್ಚು, ಅದೆ ನಿಮ್ಮ ಗೆಲವಿನ ಗುಟ್ಟು ! 
-ಗೊ.ರು.ಚ. 


ಬಿರಿಯ ಜು 


ಮಟ್ಟದ 53ನೇ ವೃಕ್ಷಮಣಿಧಾರಕರ ಸಮಾವೇಶವನ್ನು 
ತಾ| 22. ಜಿ 24 ಸೆಪ್ಟಂಬರ್‌ 2000ದವರೆಗೆ, ರಾಯಚೂರು 
ನಗರದ ಬೂಬ್‌ ಭವನದಲ್ಲಿ ಆಯೋಜಿಸಲಾಯ್ತು ಶಿಭಿರವನ್ನು 
ತಾ 22.9.2000 ರಂದು ಠಾಗೋರ ಸ್ಮಾರಕ ಶಿಕ್ಷಣ ಸಂಸ್ಥೆಯ 
ಅಧ್ಯಕ್ಷರಾದ ಶ್ರೀ ಸಿ.ಬಿ. ನಾರಾಯಣರವರು ಸಾಂಕೇತಿಕವಾಗಿ 
ಜ್ಕೋತಿ ಬೆಳಗಿಸುವುದರ ಮೂಲಕ ಉದ್ಭಾಟಿಸಿ ಮಾತನಾಡುತ್ತ 
ಸ್ಕೌಟ್ಸ್‌ ಗೈಡ್ಸ್‌ ಚಟುವಟಿಕೆಗಳು, ಹಾಗು ಅವರ ಉತ್ತಮ 
ಕಾರ್ಯಗಳನ್ನು ನೆನೆದರು. ಸಮಾರಂಭದ ಮುಖ್ಯ ಅತಿಥಿಗಳಾದ 
ರಾಯಚೂರಿನ ಹಿರಿಯ ಸ್ವಾತಂತ್ರ್ಯ ಹೊರಾಟಗಾರರು ಹಾಗು 
ನ್ಕಾಯವಾದಿಗಳಾದ ಶ್ರೀ ಎಂ. ನಾಗಪ್ಸನವರು. 
ಜನಮನಗೆದ್ದಿರುವ ಸ್ಕೌಟ್‌ ಗೈಡ್‌ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ 
ಸೂಚಿಸಿ. ಸ್ಕೌಟ್‌ ಗೈಡ್‌ ತತ್ವ ಪಾಲನೆಯೊಂದಿಗೆ ಜಾತೀಯ 
ದುರ್ಭಾವನೆಗಳನ್ನು ತೊಲಗಿಸಲು ಶ್ರಮಿಸಬೇಕು ಎಂದು ಹೇಳಿದರು. 
ಅಕಾಡೆಮಿ ಆಫ್‌ ಮೆಡಿಕಲ್‌ ಎಜುಕೇಶನ್‌ನ ಅಧ್ಯಕ್ಷ ಶ್ರೀ ವಿ. 
ರಾಜಣ್ಣನವರು. ಮಾತನಾಡಿ ಯುವಜನರಲ್ಲಿ ರಾಷ್ಟ್ರಪ್ರೇಮ 
ಬೆಳೆಯುವಂತೆ ಮಾರ್ಗದರ್ಶನ ನೀಡಬೇಕೆಂದರು. ವೈದ್ಯರಾದ ಶ್ರೀ 


ಕೆ. ರವಿರಾಜನ್‌ ರವರು ತಮ್ಮ ವಿದ್ಕಾರ್ಥಿ ಜೀವನದ ಸ್ಕೌಟ್ಸ್‌ 
ಸ್ಮರಿಸಿಕೊಳ್ಳುತ್ತಾ ಉತ್ತಮ ಶಿಕ್ಷಣ ನೀಡುವಲ್ಲಿ 
ರಾಯಚೂರಿನ ಕ್ಷೇತ್ರ 


ಅನುಭವಗಳನ್ನು 
ಸಮಾವೇಶ ಚಿಂತಿಸಬೇಕು ಎಂದರು. 
ಶಿಕ್ಷಣಾಧಿಕಾರಿಗಳಾದ ಶ್ರೀ ಎನ್‌. ನರಸಪ್ಪನವರು ಸ್ಕೌಟ್ಸ್‌ ಗೈಡ್ಸ್‌ನ 
ಚಟುವಟಕೆಗಳ ಬಗ್ಗೆ ಪ್ರಶಂಸಿದರು. 


`ಶ್ರೀ ಸಿ.ಬಿ. ನಾರಾಯಣರವರು ವೃಕ್ಷಮಣಿಧಾರಕರ 
ಸಮಾವೇಶವನ್ನು ಉದ್ದಾಟಿಸುತ್ತಿದ್ದಾರೆ 


ಸಮಾವೇಶದಲ್ಲಿ, ಸಮಾವೇಶದ ಉದ್ದೇಶಗಳು, 
ಮೂಲತತ್ವಗಳು, ರಾಜ್ಯ ಮತ್ತು ರಾಷ್ಟ್ರ ಸಂಸ್ಥೆಯ ಚಟುವಟಿಕೆಗಳು, 


ತರಬೇತಿ ಅಭ್ಕಾಸಗಳು, ತರಬೇತಿಗಳಲ್ಲಿ ತರಬೇತಿ ಸಲಹೆಗಾರರು 
ಜಾಂಬೊರೇಟ್‌ ಚಟುವಟಿಕೆಗಳು, ನಾಯಕತ್ವ, ಸ್ಕೌಟಿಂಗ್‌-ಶಿಕ್ಷಣ 
ಪದ್ದತಿ, ಸಾರ್ವಜನಿಕ ಸಂಪರ್ಕ, ಮುಂತಾದ ವಿಷಯಗಳ ಬಗ್ಗೆ 


ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿಕೊಟ್ಟು ಚರ್ಚಿಸಿದರು. 


ಸಂಪನ್ಮೂಲ ವ್ಯಕ್ತಿಗಳಾಗಿ ಸರ್ವಶ್ರೀ ಚಿನ್ನಸ್ವಾಮಿರೆಡ್ಡಿ ರಾಜ್ಯ 


ತನೀ A ನ್ನು ಹ ತ | ಸ ಯ Ke 
W NN NNN RN ಸ ಸುಸು 


ತತ್ತ ಕ ಕ ತತಿತ ತತ್ರ 


KARNATAKA SCOUT & GUIDE NEWS LETTER 
ಸ IIS ೫ ೫ 


ಜಂಟಿಕಾರ್ಯದರ್ಶಿ, ಕೆ. ತಿಮ್ಮಪ್ಪ, ರಾಜ್ಯ ಸಂಘಟನಾ ಆಯುಕ್ತರು 
(ಸ್ಕೌಟ್‌) ನಾರಾಯಣ ಶೆಟ್ಟಿ ರಾಜ್ಯ ತರಬೇತಿ ಆಯುಕ್ತರು (ಸ್ಕೌಟ್‌) 
ಮೊಹಮ್ಮದ್‌ ವಾಜಿಲ್‌, ಸ್ಥಾನಿಕ ಆಯುಕ್ತರು (ಕಾರ್ಯಕ್ರಮ) 
ಶ್ರೀಮತಿ ಪಿ. ಸರೋಜ ರಾಜ್ಕಸಂಘಟನಾ ಆಯುಕ್ತರು (ಗೈ), 
ಶ್ರೀಮತಿ ಜಾನಕಿ ವೇಣುಗೋಪಾಲ್‌, ರಾಜ್ಯ ತರಬೇತಿ ಆಯುಕ್ತರು 
(ಗೈ) ಶ್ರೀಮತಿ ಗೀತಾ ನಟರಾಜ ಜಂಟಿಕಾರ್ಯದರ್ಶಿ, (ಗೈ) 
ಶ್ರೀ ಮಾದವಸಿಂಗ್‌ ರಾಜ್ಯ ಸಹಕಾರ್ಯದರ್ಶಿ, ಮತ್ತು ಶ್ರೀ ಎಂ.ಎ. 
ಚೆಲ್ಲಯ್ಯ, ಸ್ಥಾನಿಕ ಆಯುಕ್ತರು (ವಾರ್ತಾ ಮತ್ತು ಸಾರ್ವಜನಿಕ 


ಸಂಪರ್ಕ) ಮುಂತಾದವರು ಭಾಗವಹಿಸಿದ್ದರು. 


ಇವರೊಂದಿಗೆ, ಶ್ರೀ ಶಿವಬಸಪ್ಪ ಎಂ.ಪಾಟೀಲ ಪ್ರಾಚಾರ್ಯರು, 
ಶ್ರೀ ಎಸ್‌.ಆರ್‌. ಪಾಟೀಲ ಉಪನ್ಮಾಸಕರು, ಇವರು ಸಹ 
ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. 


ಸರ್ವಧರ್ಮ ಪ್ರಾರ್ಥನೆ : 


23.9.2000 ದಂದು ಬೆಳಿಗ್ಗೆ 7.00 ಘಂಟೆಗೆ ಸರ್ವಧರ್ಮ 
ಸಮನ್ವಯ ಪ್ರಾರ್ಥನೆಯನ್ನು ವಿವಿಧ ದರ್ಮ ಗುರುಗಳೊಂದಿಗೆ 
ಸಾಮೂಹಿಕವಾಗಿ ನಡೆಸಲಾಯ್ತು. 


ಮಂತ್ರಾಲಯ ದರ್ಶನ : 


ಇದೇ ದಿನ ಬೆಳಿಗೆ 9.00ಕ್ಕೆ ಸಮಾವೇಶದಲ್ಲಿ ಬಾಗವಹಿಸಿದ್ದ 
229 ಮುಂದಿ ಶಿಬಿರಾರ್ಧಿಗಳು ಧಾರ್ಮಿಕ ಸ್ಥಳವಾದ 
ಮಂತ್ರಾಲಯಕ್ಕೆ ಭೇಟಿ ನೀಡಿ ಗುರು ರಾಘವೇಂದ್ರ ಸ್ವಾಮಿಗಳ 
ಬೃಂದಾವನ ದರ್ಶನ ಮಾಡಿದರು. 


ಸಮಾವೇಶದಲ್ಲಿ 23 ಸ್ಕೌಟ್‌ ಶಿಕ್ಷಕರು ಮತ್ತು 4 ಗೈಡ್‌ 
ಶಿಕ್ಷಕಿಯವರಿಗೆ. 'ವೃಕ್ಸಮಣಿ ಮತ್ತು ಪಾರ್ಚಮೆಂಟನ್ನು 
ರಾಜ್ಕತರಬೇತಿ ಆಯುಕ್ತರುಗಳಾದ ಶ್ರೀ ನಾರಾಯಣ ಶೆಟ್ಟಿ ಮತ್ತು 


ಶ್ರೀಮತಿ ಜಾನಕಿ ವೇಣುಗೋಪಾಲ್‌ರವರು ಪ್ರಧಾನ ಮಾಡಿದರು. 


ತಾ 24.9.2000 ರಂದು ಸಂಜೆ 3.00 ಘಂಟೆಗೆ ಸಮಾರೋಪ 
ಸಮಾರಂಭದ ಮುಖ್ಯ ಅತಿಥಿಯಾಗಿ ರಾಜ್ಯ ಪ್ರದಾನ ಆಯುಕ್ತರಾದ 


ಶ್ರೀ ಕೊಂಡಜ್ಜಿ ಬಿ. ಷಣ್ಮುಕಪ್ಪ, ರಾಜ್ಯ ಮುಖ್ಯ ಆಯುಕ್ತ 
ಸಭೆಯನ್ನುದ್ದೇಸಿಸಿ ಮಾತನಾಡುತ್ತಿರುವುದು 


KARNATAKA SCOUT & GUIDE NEWS LETTER 


ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪರವರು ಮಾತನಾಡಿ ಸಂಸ್ಥೆಯ 
ಬೆಳವಣಿಗೆಗೆ ಜಿಲ್ಲಾ ಆಡಳಿತ ಸಹಕಾರ ನಿಡಬೇಕೆಂದು ಕೋರಿದರು, 
ಸಮಾವೇಶದಲ್ಲಿ ಭಾಗವಹಿಸಿದ್ದ ಎಲ್ಲಾ ಶಿಭಿರಾರ್ಥಿಗಳಿಗೆ. 
ಮುಂದೆ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಚುರುಕು ಗೊಳಿಸಿ. 
ಉತ್ತಮ ತರಬೇತಿಯನ್ನು ನೀಡಬೇಕೆಂದು ತಿಳಿಸಿಕೊಟ್ಟರು. 
ರಾಷ್ಟ್ರಮಟ್ಟದ, ರಾಜ್ಯಮಟ್ಟದ, ಮತ್ತು ಜಿಲ್ಲಾ ಮಟ್ಟದ ಉತ್ತಮ 
ಶಿಕ್ಷಕ, ಶಿಕ್ಷಕಿ ಪ್ರಶಸ್ತಿ ಪಡೆದ ಸ್ಕೌಟ್ಸ್‌, ಗೈಡ್ಸ್‌, ಶಿಕ್ಷಕ, 
ಶಿಕ್ಷಕಿಯವರನ್ನು ಸನ್ಮಾನಿಸಿದರು. 


ಅತಿಥಿ ಗಳಾಗಿ ಭಾಗವಹಿಸಿದ ಶಿಕ್ಷಣಾಧಿಕಾರಿ ಶ್ರೀ 
ಶೇಷಗಿರಿರಾವ್‌ರವರು ಮಾತನಾಡಿ ಹೈದ್ರಾಬಾದ್‌ ಕರ್ನಾಟಕ 
ಪ್ರದೇಶದಲ್ಲಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಚಟುವಟಿಕೆಗಳು 
ರಾಯಚೂರಿನಲ್ಲಿ ಉತ್ತಮವಾಗಿ ನಡೆಯುತ್ತಿದೆ ಎಂದು 
ಪ್ರಶಂಸಿಸಿದರು. 


ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿಯವರಾದ 
ಶ್ರೀಯುತ ಜಿ. ಕುಮಾರನಾಯಕರವರು ಮಾತನಾಡಿ ಜಿಲ್ಲಾ 


ಶ್ರೀ ಕುಮಾರ ನಾಯಕ್‌, ಜಿಲ್ಲಾಧಿಕಾರಿಗಳು 
ಅಧ್ಯಕ್ಷೀಯ ಭಾಷಣ ಮಾಡುತ್ತಿರುವುದು 


Community. 


Scouts and Guides as a unified movement in the Country may be celebrated 
as the Bharat Scouts and Guides “Flag Day”. Flag Day is celebrated by a few 
other organisation in order to invovle the members of the local Community 
with fund raising by taking small amounts from each person. This helps in 
propagating the message of the movement and brings us closer to the 


This year that 7th November 2000 was observed as the Bharat Scouts and 
Guides ‘Flag Day’ and all the District will make best possible efforts to make 


the Flag Day a great success every year. 


ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ಸೂಚಿಸಿದರು 
ಹಾಗೆಯೆ ಸಂಸ್ಥೆಗೆ ಸ್ವಂತ ಸ್ಕೌಟ್‌ ಭವನ ಹಾಗು ತರಬೇತಿ 
ಕೇಂದ್ರಗಳನ್ನು ಹೊಂದುವಂತೆ ಎಲ್ಲಾ ಪ್ರಯತ್ನಗಳನ್ನು 
ಮಾಡಲಾಗುವುದು ಎಂದು ಹೇಳಿದರು. ರಾಯಚೂರಿನಲ್ಲಿ ಸ್ಕೌಟ್‌ 
ಗೈಡ್‌ ಚಟುವಟಿಕೆಗಳಿಗೆ ಜಿಲ್ಲಾ ಆಡಳಿತ ಸಂಪೂರ್ಣ ಸಹಾಯ- 
ಸಹಕಾರ - ಬೆಂಬಲ ನೀಡುವುದಾಗಿ ನುಡಿದರು. 


ಸಮಾರಂಭದಲ್ಲಿ ದೇವದುರ್ಗ ಕ್ಷೇತ್ರದ ಶಾಸಕರಾದ ಶ್ರೀ 
ಯಲ್ಲಪ್ಪ ಅಕ್ಕರಕಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಅಧ್ಯಕ್ಷರಾದ ಶ್ರೀ ಕೆ. ಶಾಂತಪ್ಪರವರು, ರಾಜ್ಯ ಖಜಾಂಚಿ ಎನ್‌. 
ಚಂದ್ರಶೇಖರ; ರಾಜ್ಯ ಆಯುಕ್ತೆ ಶ್ರೀಮತಿ ಎಂ.ಜಿ. 
ಬೋಪಯ್ಯರವರು ಉಪಸ್ಥಿತರಿದ್ದರು. 


ಈ ಸಂದರ್ಭದಲ್ಲಿ ದಾನಿಗಳಾದ ಶ್ರೀ ಕೆ. ಆಂಜನೇಯ 
ಇವರನ್ನು ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಜಿ. 
ಷಣ್ಮುಖಪ್ಪರವರು ಸನ್ಮಾನಿಸಿದರು. ಈ ಸಮಾವೇಶವನ್ನು ಶ್ರೀ 
ಚಿನ್ನಸ್ವಾಮಿ ರೆಡ್ಡಿ, ಇವರು ಸಂಯೋಜಿಸಿದರು. 


ದಿನಾಂಕ 23.9.2000 ರಂದು ಶ್ರೀ ಆರ್‌. ತಿಮ್ಮಯ್ಯ, 
ಗುತ್ತಿಗೆದಾರರು, ರಾಯಚೂರು ಇವರು ಭವ್ಯ ಶಿಬಿರಾಗ್ನಿಯನ್ನು 
8.00 ಘಂಟಗೆ ಉದ್ದಾಟಿಸಿದರು ಈ ಕಾರ್ಯ ಕ್ರಮದಲ್ಲಿ ನಗರದ 
ಸಾರ್ವಜನಿಕರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 


ಈ ಸಮಾವೇಶದ ಯಶಸ್ವಿಗೆ ಕಾರಣ ಕರ್ತರಾದ ಶ್ರೀಯುತ 
ಕೆ. ತಿಮ್ಮಯ್ಯ, ಜಿಲ್ಲಾ ಆಯುಕ್ತರು (ಸ್ಕೌ) ಮತ್ತು ಶ್ರೀಮತಿ 
ಕವಿತಾ ಪಾಟೀಲ್‌ ಜಿಲ್ಲಾ ಆಯುಕ್ತರು (ಗೈಡ್ಸ್‌) ಹಾಗೂ ಶ್ರೀ 
ಆರ್‌ ನರಸಿಂಹಮೂರ್ತಿ ಜಿಲ್ಲಾ ಕಾರ್ಯದರ್ಸಿ ಇವರುಗಳಿಗೆ ನಮ್ಮ 
ಅಭಿನಂದನೆಗಳು. 


ದಿನಾಂಕ 11.10.2000 ರಿಂದ 15. 10.2000ದ ವರೆಗೆ ರಾಜ್ಯ 
ಮಟ್ಟದ ತರಬೇತಿ ತಂಡದ ಸಮಾವೇಶ ರಾಜ್ಯ ತರಬೇತಿ ಕೇಂದ್ರ, 
ಬೆಸಂಟ್‌ ಪಾರ್ಕ್‌ನಲ್ಲಿ ನಡೆಯಿತು ಸ್ಕೌಟ್‌ ಹಾಗೂ ಗೈಡ್‌ ವಿಭಾಗದ 
ತರಭೇತಿದಾರರು ಒಂದೆಡೆ ಸೇರಿ ವಿಚಾರ ವಿನಿಮಯ ನಡೆಸಿದ್ದು ಈ 
ಬಾರಿಯ ವಿಶೇಷ. 


ದಿನಾಂಕ 11 ರಿಂದ 15ರ ವರೆಗೆ ಸ್ಕೌಟ್‌ ವಿಭಾಗದ ಸಮಾವೇಶ 
ನಡೆದರೆ, ಗೈಡ್‌ ವಿಭಾಗವದರು 13 ರಿಂದ 15ರ ವರೆಗೆ 
ಜೊತೆಗೂಡಿದರು. ಸ್ಕೌಟ್‌ ವಿಭಾಗಕ್ಕೆ ಶ್ರೀ ನಾರಾಯಣ ಶೆಟ್ಟಿ ರಾಜ್ಕ 
ತರಬೇತಿ ಆಯುಕ್ತರು ನಾಯಕರಾಗಿದ್ದರು ಗೈಡ್‌ ವಿಭಾಗಕ್ಕೆ ಶ್ರೀಮತಿ 
ಜಾನಕಿ ವೇಮುಗೋಪಾಲ್‌ ರಾಜ್ಯ ತರಬೇತಿ' ಆಯುಕ್ತರು 
ನಾಯಕಿಯಾಗಿದ್ದರು ಸ್ಕೌಟ್‌ ವಿಭಾಗದಲ್ಲಿ 57, ಗೈಡ್‌ ವಿಭಾಗದಲ್ಲಿ 
28 ಜನ ತರಬೇತಿದಾರರು ಭಾಗವಹಿಸಿದ್ದರು. 

ಈ ಸಮಾವೇಶದಲ್ಲಿ ಪಯೊನರಿಂಗ್‌, ನಕ್ಲೆತಯಾರಿಕೆ 
ಮುಂತಾದ ಕೌಶಲ್ಯಗಳ ಪುನಶ್ಚೇತನದ ಬಗ್ಗೆ ಹೆಚ್ಚು ಒತ್ತು 
ಕೊಡಲಾಗಿತ್ತು. ಗುಂಪು ಚರ್ಚೆ, ಪ್ರದರ್ಶನ, ಮುಂತಾದ ವಿಧಾನಗಳ 
ಮೂಲಕ ಅನೇಕ ವಿಷಯಗಳ ಕಲಿಕೆ ಆಯಿತು. 


ಮೂಲ ಭೂತ ತತ್ವಗಳು, ಶಿಬಿರಾಗ್ನಿ, ಔಪಚಾರಿಕ ಹಾಗೂ 


ಅನೌಪಚಾರಿಕ ತರಬೇತಿ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ . 


ನಡೆಯಿತು. ಹಿರಿಯ ತರಬೇತಿದಾರರು ಸಂಪನ್ಮೂಲ 
ವ್ಯಕ್ತಿಗಳಾಗಿದ್ದರು. ಶ್ರೀ ಟಿ.ಎಸ್‌. ಲೂಕಾಸ್‌, ರಾಜ್ಯ 
ಕಾರ್ಯದರ್ಶಿಗಳು ಶ್ರೀ ಎಸ್‌. ಪಾಲ್‌ರಾಜ್‌ ಸ್ಥಾನಿಕ ಆಯುಕ್ತರು 
(ಯೋಜನೆ) ಇವರು ಮಾರ್ಗದರ್ಶಕರಾಗಿದ್ದರು. 


ದಿನಾಂಕ 14.10.2000ರಂದು ನಡೆದ ಸಮಾರೋಪ 
ಸಮಾರಂಭದಲ್ಲಿ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬಿ. 
ಷಣ್ಮುಖಪ್ಪ ನವರು ಭಾಗವಹಿಸಿ ತರಬೇತುದಾರರನ್ನುದ್ದೇಶಿಸಿ 
ಮಾತನಾಡಿದರು. ತರಬೇತುದಾರರು ತಯಾರಿಸಿದ ಕೆಲವು ವಸ್ತುಗಳ 
ಪ್ರದರ್ಶನ ಸಹ ಏರ್ಪಡಿಸಲಾಗಿತ್ತು. 


ತರಬೇತುದಾರರಿಗೆ ಅವಶ್ಯಕವಾದ ಸಾಹಿತ್ಯ, 
ಸಲರಣೆಗಳನ್ನೊಳಗೊಂಡ ಕೈ ಪೆಟ್ಟಿಗೆಗಳನ್ನು ತರಬೇತುದಾರರಿಗೆ 
ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಸ್ಕೌಟ್‌ ವಿಭಾಗದಲ್ಲಿ ಶ್ರೀ 
ಸುಬ್ರಮಣ್ಯ ಶಾಸ್ತಿ, ಶ್ರೀ ರಂಗಪ್ಪ, ಶ್ರೀ ಲೋಕೇಶ ಶ್ರೀ ಬಾಲಕೃಷ್ಣ 
ರೆಡ್ಡಿ, ಶ್ರೀ ಜನಾರ್ಧನ್‌, ಶ್ರೀ ದೇವರಾಜ್‌ ಇವರುಗಳಿಗೆ ಸಹಾಯಕ 
ನಾಯಕ ತರಬೇತುದಾರರಾಗಿ ಗೌರವ ಪ್ರಭಾರ (ಆನರಬಲ್‌ 
ಚಾರ್ಜ) ಪ್ರಧಾನ ಮಾಡಲಾಯಿತು. 


ಗೈಡ್‌ ವಿಭಾಗದಲ್ಲಿ ಶ್ರೀಮತಿ ಕೆಂಪಮ್ಮ ಇವರಿಗೂ ಸಹ ಗೌರವ 
ಪ್ರ ಭಾರ ಪ್ರಧಾನ ಮಾಡಲಾಯಿತು. 


KARNATAKA SCOUT & GUIDE NEWS LETTER 


46ನೇ ರಾಜ್ಯಮಟ್ಟದ ಹಿಮಾಲಯ ವುಡ್‌ ಬ್ಯಾಡ್ಜ್‌ 
ತರಬೇತಿ 


ದಿನಾಂಕ 14. 10.2000 ರಿಂದ 23. 10.2000ವರೆಗೆ ಬೆಸೆಂಟ್‌ 
ಪಾರ್ಕನಲ್ಲಿ ಸ್ಕೌಟ್‌ ಹಿಮಾಲಯ ವುಡ್‌ ಬ್ಯಾಡ್ಜ್‌ ತರಬೇತಿ ಶಿಬಿರ 
ನಡೆಯಿತು. ರಾಜ್ಯಾಂದ್ಯಂತ 24 ಮಂದಿ ಸ್ಕೌಟ್‌ ನಾಯಕರುಗಳು 
ಈ ಶಿಬಿರದಲ್ಲಿ ಬಾಗವಹಿಸಿದ್ದರು. ಶ್ರೀ ನಾರಾಯಣ ಶೆಟ್ಟಿ 
ಎಲ್‌ಟಿ(ಎಸ್‌) ರಾಜ್ಯ ತರಬೇತಿ ಆಯುಕ್ತರು ನಾಯಕರಾಗಿದ್ದರು 
ಶ್ರೀ ಎಂ.ಎಂ. ಲೊಂಡೆ, ಎಲ್‌ಟಿ(ಎಸ್‌), ಶ್ರೀ ಬಿ.ಕೆ. ಪಾಟೀಲ್‌ 
ಎಲ್‌.ಟಿ(ಎಸ್‌), ಶ್ರೀ ಜಿ.ಎ. ನರಗುಂದ ಎಎಲ್‌ಟಿ(ಎಸ್‌) ಶ್ರೀ 
ಎನ್‌. ಶ್ರೀನಿವಾಸನ್‌ ಎಲ್‌ಟಿ (ಎಸ್‌) ಇವರುಗಳು ಸಂಪನ್ಮೂಲ 
ವ್ಯಕ್ತಿಗಳಾಗಿದ್ದರು. 


ನಕಾಷೆ ಶಿಬಿರ 


ದಿನಾಂಕ 19.10.2000 ರಿಂದ 23.10.2000 ವರೆಗೆ ಬೆಸೆಂಟ್‌ 
ಪಾರ್ಕನಲ್ಲಿ ದಳ ನಾಯಕ-ನಾಯಕಿಯರಿಗೆ ನಕಾಷೆ ಶಿಬಿರ ನಡೆಯಿತು 
ಭಾರತೀಯ ಸರ್ವೆಕ್ಷಣ ಇಲಾಖೆಯ ಶ್ರೀ ನಾಯ್ದು ವಿ.ಕೆ. ಹಾಗೂ 
ಶ್ರೀ ಹೇಮಂತ ಕುಮಾರ್‌ ಇವರುಗಳು ಸಂಪನ್ಮೂಲ 
ವ್ಯಕ್ತಿಗಳಾಗಿದ್ದರು, ಇದೇ ಶಿಬಿರದಲ್ಲಿ ಪಯೋನರಿಂಗ್‌, ಹಾಗೂ 
ಪ್ರಥಮ ಚಿಕಿತ್ಸೆಯಲ್ಲಿಯೂ ಸಹ ತರಬೇತಿ ನೀಡಲಾಯಿತು ಶ್ರೀ ಬಿ. 
ಮಂಜುನಾಥ (ಎಲ್‌.ಟಿ(ಎಸ್‌) ಇವರು ನಾಯಕರಾಗಿದ್ದರು. ಶ್ರೀ 
ಬಿ.ಕೆ. ಪಾಟೀಲ್‌ ಎಲ್‌.ಟಿ(ಸ್ಕೌ) ಹಾಗೂ ಶ್ರೀ ಕೆ. ಸುಬ್ಬರಾವ್‌ 


ಇವರುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು. ಈ ಶಿಬಿರದಲ್ಲಿ 26 


ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. 
ವುಡ್‌ ಬ್ಯಾಡ್ಜ್‌ದಾರಕರಿಗೆ ಪುನಶ್ಚೇತನ ತರಬೇತಿ ಶಿಬಿರ 


ದಿನಾಂಕ 19.10.2000 ರಿಂದ 23.10.2000ವರೆಗೆ 
ವುಡ್‌ಬ್ಯಾಡ್ಜ್‌ ಧಾರಕರಿಗಾಗಿ ಪುನಶ್ಚೇತನ ತರಬೇತಿ ಶಿಬಿರ ನಡೆಯಿತು. 
ಇದರಲ್ಲಿ 23 ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಪಚ್ಚಮಡಿಯಲ್ಲಿ 
ನಡೆಯುವ ಎಎಲ್‌ಟಿ ಪೂರ್ವ ಶಿಬಿರಕ್ಕೆ ಪೂರ್ವಸಿದ್ಧತೆಯಾಗಿ ಈ 
ಶಿಬಿರ ನಡೆಸಲಾಯಿತು ಇದರಲ್ಲಿ ಪ್ರಮುಖವಾಗಿ ಪಾಠಯೋಜನೆ 
ತಯಾರಿಕೆ. ಹಾಗೂ ಅಣುಭೋಧನೆಯಲ್ಲಿ ತರಬೇತಿ ನೀಡಲಾಯಿತು. 
ರಸಪ್ರಶ್ನೆ ತಯಾರಿಕೆಯಲ್ಲಿಯೂ ಸಹ ತರಬೇತಿ ನೀಡಲಾಯಿತು. ಶ್ರೀ 
ಎನ್‌. ಶ್ರೀನಿವಾಸನ್‌ ಎಲ್‌ಟಿ(ಎಸ್‌) ನಾಯಕರಾಗಿದ್ದರು. ಶ್ರೀ 
ಮಹಮದ್‌ವಾಸಿಲ್‌ ಎಲ್‌ಟಿ(ಎಸ್‌) ಇವರು ಸಂಪನ್ಮೂಲ 
ವ್ಯಕ್ತಿಗಳಾಗಿದ್ದರು. 


ಸಮಾರೋಪ ಸಮಾರಂಭ 


ದಿನಾಂಕ 22.10.2000 ರಂದು ವುಡ್‌ ಬ್ಯಾಡ್ಜ್‌ ಶಿಬಿರ 
ನಕಾಷೆ-ಶಿಬಿರ, ಹಾಗೂ ಪುನಶ್ಚೇತನ ಶಿಬಿರಗಳ ಸಮಾರೋಪ 
ಸಮಾರಂಭದಲ್ಲಿ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬಿ 
ಷಣ್ಮುಖಪ್ಸನವರು ಭಾಗವಹಿಸಿ ಶಿಬಿರಾರ್ಥಿಗಳನ್ನುದ್ದೇಶಿಸಿ 
ಮಾತನಾಡಿದರು. ಶ್ರೀ ಕೆ. ತಿಮ್ಮಪ್ಪ ರಾಜ್ಕ ಸಂಘಟನಾ 
ಆಯುಕ್ತರು (ಸ್ಕೌಟ್‌) ಇವರೂ ಸಹ ಸಮಾರಂಭದಲ್ಲಿ 
ಉಪಸ್ಥಿತರಿದ್ದರು. 


. KARNATAKA SCOUT & GUIDE NEWS LETTER 


(W ಗ 
ತೋ 
ಮ 


ರಾಯಚೂರು 


ಸರ್ವ ಧರ್ಮ ಪ್ರಾರ್ಥನೆ : 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ, ರಾಯಚೂರು 
ಇವರು ದಿನಾಂಕ ೩೨.10.2000 ದಂದು ನಗರದ ಮಹಾತ್ಮಾ ಗಾಂಧಿ 
ಚೌಕದಲ್ಲಿರುವ ""ಮಹಾತ್ಮಾಗಾಂಧಿ'' ಪುತ್ಥಳಿಯ ಆವರಣದಲ್ಲಿ 
"ಸರ್ವಧರ್ಮ ಸಮನ್ವಯ ಪ್ರಾರ್ಥನೆ''ಯನ್ನು ಏರ್ಪಡಿಸಿದ್ದರು. 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಮಕ್ಕಳಿಂದ ಪ್ರಾರ್ಥನೆ ನಡೆಯಿತು, 
ಪ್ರಾರ್ಥನಾ ಸಭೆಯಲ್ಲಿ ಶ್ರೀ ಎನ್‌.ಎಸ್‌. ಬೋಸರಾಜು, ಶಾಸಕರು, 
ಅಧ್ಯಕ್ಷರು ಹೆಚ್‌.ಕೆ.ಡಿ.ಜಿ, ಶ್ರೀ ಸೈಯದ್‌ ಯಾಸೀನ್‌ ಶಾಸಕರು, 
ರಾಯಚೂರು, ಶ್ರೀ ಎಂ. ಈರಣ್ಣ ಅಧ್ಯಕ್ಷರು ನಗರಸಭೆ 
ರಾಯಚೂರು, ಶ್ರೀ ಜಿ. ಕುಮಾರ ನಾಯಕ ಜಿಲ್ಲಾಧಿಕಾರಿಗಳು, 
ಶ್ರೀ ದ್ಯಾಬೇರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಎನ್‌. 
ನರಸಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ, ವಿವಿಧ ಇಲಾಖೆಯ ಅಧಿಕಾರಿಗಳು, 
ನಗರಸಭೆ : ಜಿಲ್ಲಾ : ತಾಲ್ಸೂಕು ಪಂಚಾಯಿತಿ ಸದಸ್ಯರು, ವಿವಿಧ 
ಶಾಲಾ : ಕಾಲೇಜುಗಳ ಮುಖ್ಯಸ್ಥರು, ಶಿಕ್ಷಕರು, ವಿದ್ಯಾರ್ಥಿಗಳು 
ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರೀಕರು ಭಾಗವಹಿಸಿದ್ದರು. 


ಸ್ಕೌಟ್‌ ಗೈಡಿ ವಿದ್ಯಾರ್ಥಿಗಳಿಂದ ರಾಯಚೂರು ರೈಲ್ವೆ ನಿಲ್ದಾಣದ ಸ್ವಚ್ಛತೆ 


ನೈರ್ಮಲ್ಯತೆ ಬಗ್ಗೆ ಸ್ಕೌಟ್‌ ಗೈಡ್ಸ್‌ ಕಾಳಜಿ : 

ಅದೇ ದಿನ ಬೆಳಿಗ್ಗೆ 10.30 ಗಂಟೆಗೆ ರಾಯಚೂರು ರೇಲ್ವೆ 
ನಿಲ್ದಾಣದ ಆವರಣದಲ್ಲಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಮಕ್ಕಳಿಂದ 
""ಶ್ರಮುದಾನ'' ಶಿಬಿರ ಏರ್ಪಡಿಸಲಾಗಿತ್ತು. ಬಹಳ 


ನದು ಕ ಖಯ 


ವಾರ್ತ ಸ್‌ ನ x 


ರ್ತಿಗಳ 


: ಮ 
Ss ಜ್ಞ ಹಹಹ ನಸ ಸ 


೪೫ನೇ ಕರ್ನಾಟಕ ರಾಜ್ಯೋತ್ಸವದ 
ಶುಭಾಶಯಗಳು 


ಕೊಂಡಜ್ಜಿ ಬಿ. ಷಣ್ಮುಖಪ್ಪ 
ರಾಜ್ಯ ಮುಖ್ಯ ಆಯುಕ್ತರು 


ದ್‌್‌ ಜ್ಞ ಹಿ ಸ 


ಉತ್ಸುಕತೆಯಿಂದ ಸ್ಕೌಟ್ಸ್‌: : ಗೈಡ್ಸ್‌ ಮಕ್ಕಳು ಶಿಬಿರದಲ್ಲಿ 
ಭಾಗವಹಿಸಿ ಸ್ಟೇಶನ್‌ನ ಆರೋಗ್ಯ ಮತ್ತು ಆಹಾರ ಇಲಾಖೆಯ 
ಇನ್ಸ್‌ಪೆಕ್ಟರ್‌ ಆದ ರೆಹಮತುಲ್ಲಾರವರ ನೇತೃತ್ವದಲ್ಲಿ ಸ್ವಚ್ಛತಾ 
ಕಾರ್ಯ ಕ್ರಮದಲ್ಲಿ ಭಾಗವಹಿಸಿ ಶ್ರಮದಾನ ಮಾಡಿದರು. 


ಈ ಶಿಬಿರದ ಕೊನೆಯಲ್ಲಿ ಸೌತ್‌ ಸೆಂಟ್ರಲ್‌ ರೇಲ್ವೆಯ ಡಾ 
ಎನ್‌. ಶ್ರೀನಿವಾಸ, ಶ್ರೀ ರೆಹಮತುಲ್ಲಾ, ಶ್ರೀ ಪಿ. ರಾಮಮೂರ್ತಿ, 
ಶ್ರೀ ಕೆ. ಮಸ್ತಾನಪ್ಪ, ಶ್ರೀ ಲಕ್ಷ್ಮೀ ನಾರಾಯಣ ಇವರು ಮಕ್ಕಳನ್ನು 
ಉದ್ದೇಶಿಸಿ ಮಾತನಾಡಿದರು. ಈ ಶ್ರಮದಾನ ಶಿಬಿರ ಜಿಲ್ಲಾ 
ಆಯುಕ್ತರಾದ ಶ್ರೀ ಕೆ. ತಿಮ್ಮಯ್ಯ, ಶ್ರೀಮತಿ ಕವಿತಾ ಪಾಟೀಲರ 
ನೈತೃತ್ವದಲ್ಲಿ ನಡೆಯಿತು. ಶ್ರೀಮತಿ ಅಜೀಜಾ ಸುಲ್ತಾನಾ, ಶ್ರೀಮತಿ 
ಲಕ್ಷ್ಮೀ, ಶ್ರೀಮತಿ ಶಾರದಾ ಶ್ರೀಮತಿ ಲಕ್ಷ್ಮಿದೇವಿ ಗೈಡ್ಸ್‌ 
ಕ್ಯಾಪ್ಟನ್‌ರು, ಅಲ್ಲದೇ ಶ್ರೀ ಕೃಷ್ಣಮೂರ್ತಿ, ಸುರೇಶ, ಸಾಗರ, 
ಅಶೋಕ ಕುಮಾರ, ವಿಶ್ವನಾಢ' ಸ್ಕೌಟ ಮಾಸ್ಟರರುಗಳ 
ಮಾರ್ಗದರ್ಶನದಲ್ಲಿ ಹಾಗೂ ಡಿ.ಒ.ಸಿ.ಗಳಾದ ಶ್ರೀ ಸರ್ಗುಣಂ, 

ಶ್ರೀಮತಿ ಆಂಜನಮ್ಮನವರು ಶಿಬಿರವನ್ನು ವ್ಯವಸ್ಥಿತವಾಗಿ 
ಸಧಾ ವು 


ಹಾವೇರಿ : 


ಜಿಲ್ಲೆಯ ಮಹಾತ್ಮಗಾಂಧಿ 
ಪ್ರೌಢಶಾಲೆ, ದೇವಗಿರಿ ಇಲ್ಲಿ 30 
ವರ್ಷಗಳಿಂದ ವಿಜ್ಞಾನ 
ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ 
ಶ್ರೀ ಪಿ.ಬಿ. ಮುದ್ದಿ ಇವರು 10 
ವರ್ಷಗಳಿಂದ ಸ್ಕೌಟ್‌ ಮಾಸ್ಟರ್‌ 
ಆಗಿ ಸಹ ಸೇವೆಸಲ್ಲಿಸುತ್ತಿದ್ದಾರೆ. | 
ಇವರಿಗೆ ಶಿಕ್ಷಣ ಇಲಾಖೆಯು. 
2000ನೇ ಸಾಲಿನ ""ರಾಜ್ಯದ 
ಉತ್ತಮ ಶಿಕ್ಷಕರು'' ಎಂಬ 


ಪ್ರಶಸ್ತಿಯನ್ನು ನೀಡಿದೆ, ಪ್ರಶಸ್ತಿಯನ್ನು ಶಿಕ್ಷಣ ಸಚಿವರಾದ ಮಾನ್ಮ 
ಶ್ರೀ ಹೆಚ್‌. ವಿಶ್ವನಾಡ್‌ರವರು ತಾ. 6.9.2000ದಂದು 
ಗುಲ್ಬರ್ಗದಲ್ಲಿ ನಡೆದ ಸಮಾವೇಶದಲ್ಲಿ ವಿತರಿಸಿದರು. ರಾಜ್ಯದ 
ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದಿರುವ ಶ್ರೀಯುತ ಪಿ.ಬಿ. 
ಮುದ್ದಿಯವರು ಸ್ಕೌಟ್‌ ಮಾಸ್ಟರರಾಗಿ ಸಹ ಉತ್ತಮ ಸೇವೆ 
ಸಲ್ಲಿಸುತ್ತಿದ್ದು ಹಿಮಾಲಯ ವುಡ ಬ್ಯಾಡ್ಜ್‌ ಪದವೀಧರರಾಗಿದ್ದಾರೆ. 
ತಮ್ಮ ಶಾಲೆಯಲ್ಲಿ ಉತ್ತಮ ಸ್ಕೌಟ್‌ಗಳನ್ನು ತಯಾರು ಮಾಡಿ 
ಹಲವಾರು ಸ್ಕೌಟ್‌ಗಳಿಗೆ ರಾಷ್ಟ್ರಪ್ರಶಸ್ತಿ, ರಾಜ್ಯಪ್ರಶಸ್ತಿ 
ದೊರಕುವಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೆಯೆ ರಾಷ್ಟ್ರಮಟ್ಟದ 
ವಿಜ್ಞಾನ ಸಮಾವೇಶದಲ್ಲಿ ಸತತವಾಗಿ 4 ಬಾರಿ ಆಯ್ಕೆಯಾಗಿರುವ 
ಹಿರಿಮೆಯು ಇವರಿಗೆ ಸಲ್ಲುತ್ತದೆ. ಇವರಿಗೆ ರಾಜ್ಯ ಸಂಸ್ಥೆಯ 
ವತಿಯಿಂದ ಹಾರ್ಧಿಕ ಶುಭಾಶಯಗಳು: 


ಬಸವನ ಬಾಗೇವಾಡಿ ತಾಲ್ಲೂಕಿನ ನಿಡಗುಂದಿಯ ಸರಕಾರಿ 
ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 2.10.2000 ದಂದು 
ನಡೆದ ಗಾಂಧಿಜಯಂತಿ ಕಾರ್ಯಕ್ರಮದ ಅಂಗವಾಗಿ ಶಾಲೆಯ 
ಸ್ವಾಮಿ ವಿವೇಕಾನಂದ ಸ್ಕೌಟ ದಳದ. ಸ್ಕೌಟ್‌ಗಳು ಸ್ಕೌಟ್‌ 
ಮಾಸ್ಟರ್‌ ಎಸ್‌.ಬಿ. ಭಜಂತ್ರಿಯವರ ನೇತೃತ್ವದಲ್ಲಿ ಸ್ವಚ್ಚತಾ 
ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಾಲಾ ಆವರಣ ಹಾಗು 


ಮುಂದಿನ ರಸ್ತೆಗಳನ್ನು ಸ್ವಚ್ಛ ಮಾಡಲಾಯಿತು. ಮುಕ್ತಾಯ 


ಸಮಾರಂಭದಲ್ಲಿ ಮುಖ್ಯ ಗುರುಗಳಾದ ಶ್ರೀ ಡಿ.ಎಸ್‌. ಬೂದಿಹಾಳ 
ಮಠ ಹಾಗು ಅತಿಥಿಗಳಾಗಿ ಶ್ರೀ ಡಿ.ಎಂ. ಕುಂಬೋಜಿ ತಾಲ್ಲೂಕು 
ಕನ್ನಡ ಸಾಹಿತ್ಯ ಪರಿಷತ್‌ ಆಧ್ಯಕ್ಷ ಮಲ್ಲಿಕಾರ್ಜುನ ಬ್ಯಾಲಾಳ 
ಅವರುಗಳು ಮಕ್ಕಳಿಗೆ ಆಶೀರ್ವಚನ ನೀಡಿದರು. 


ತುಮಕೂರು 


ಮೂಲತರಬೇತಿ ಶಿಬಿರ : ಜಿಲ್ಲಾ ಸಂಸ್ಥೆಯ ವತಿಯಿಂದ ಸ್ಕೌಟ್‌ 
ಮಾಸ್ಟರುಗಳಿಗೆ ಮೂಲ ತರಬೇತಿ ಶಿಬಿರವನ್ನು 10.9.2000 ದಿಂದ 
19.9.2000ದ ವರೆಗೆ ರಾಜ್ಯ ತರಬೇತಿಕೇಂದ್ರ ಬೆಸಂಟ್‌ 
ಪಾರ್ಕ್‌ನಲ್ಲಿ ನಡೆಸಲಾಯಿತು. ಶಿಬಿರದ ನಾಯಕತ್ವವನ್ನು ಶ್ರೀ 
ಎಂ.ಜಿ. ಕಜೆ ಎ.ಎಲ್‌.ಟಿ. (ಸ್ಕೌಟ)ರವರು ವಹಿಸಿದ್ದರು 


ಶಿಬಿರದಲ್ಲಿ 33 ಮಂದಿ ಶಿಕ್ಷಕರು ಭಾಗವಹಿಸಿದ್ದರು. 


ಗೈಡ್‌ ಶಿಕ್ಷಕಿಯರಿಗೆ ನೀಡಲಾದ ಮೂಲತರಬೇತಿ ಶಿಬಿರಕ್ಕೆ 
ಶ್ರೀಮತಿ ಜಿ. ಕಸ್ತೂರಿ ಎ.ಎಲ್‌. ಟಿ (ಗೈ)ರವರು 
ನಾಯಕಿಯಾಗಿದ್ದು 17 ಮಂದಿ ಶಿಕ್ಷಕಿಯರು ಭಾಗವಹಿಸಿದ್ದರು. 


ಪ್ಲಾಕ್‌ ಲೀಡರ್‌ಗಳಿಗೆ ನಡೆದ ಶಿಬಿರಕ್ಕೆ ಸಿಸ್ಟರ್‌ ಸಿಸಿಲಿಯಾ 
ಲೋಬೋ ಎ.ಎಲ್‌.ಟಿ. (ಬು) ರವರು ನಾಯಕಿಯಾಗಿದ್ದು 12 
ಜನ ಶಿಕ್ಷಕಿಯರು ಭಾಗವಹಿಸಿ ತರಬೇತಿ ಪಡೆದರು ಹಾಗೂ 
ಇವರುಗಳೊಂದಿಗೆ ಹಲವಾರು ಮಂದಿ ಸಹಾಯಕರಾಗಿದ್ದರು. 
ಶಿಬಿರದಲ್ಲಿ ಉತ್ತಮ ತರಬೇತಿ ನೀಡಿ ಶಿಬಿರವನ್ನು 
ಯಶಸ್ವಿಗೊಳಿಸಲಾಯಿತು. 


KARNATAKA SCOUT & GUIDE NEWS LETTER 
ಬಳ್ಳಾರಿ ಜಿಲ್ಲ 


ಜಿಲ್ಲೆ ಯವತಿಯಿಂದ ತಾ 11.9.2000 ದಿಂದ 
20.9.2000ದ ವರೆಗೆ ಹೊಸಪೇಟೆ ತಾಲ್ಲೂಕು ಹೆಚ್‌.ಪಿ.ಸಿ. 
ಕಮಲಾಪುರದಲ್ಲಿ ಸ್ಕೌಟ್‌ ಮಾಸ್ಟರ್‌ಗಳಿಗೆ ಮೂಲತರಬೇತಿ 
ಶಿಬಿರವನ್ನು ನಡೆಸಲಾಯಿತು. ಶಿಬಿರದ ನಾಯಕತ್ವವನ್ನು ಶ್ರೀ 


ಪಿ. ಮಂಜುನಾಥಪ್ಪ ಎ.ಎಲ್‌.ಟಿ. (ಸ್ಕೌ)ರವರು ವಹಿಸಿದ್ದರು. 
ಶಿಬಿರದಲ್ಲಿ 36 ಮಂದಿ ಶಿಕ್ಷಕರು ತರಬೇತಿ ಪಡೆದರು. 


ಶಿಬಿರವನ್ನು ರಾಜ್ಯ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಆರ್‌. 
ವೆಂಕಣ್ಣ ಎಲ್‌.ಟಿ. (ಕ) ರವರು ಆಯೋಜಿಸಿದ್ದರು. 


ಚಿಕ್ಕಮಗಳೂರು 


ಮಾಹಿತಿ ಶಿಬಿರ 


ಇತ್ತೀಚೆಗೆ ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಯ ಆಶ್ರಯದಲ್ಲಿ 
ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯ ಮುಖ್ಯ ಶಿಕ್ಷಕರಿಗೆ 
ಜಿಲ್ಲಾ ಸ್ಕೌಟ್‌ ಭವನದಲ್ಲಿ ಮಾಹಿತಿ ಶಿಬಿರವನ್ನು 
ಏರ್ಪಡಿಸಲಾಗಿತ್ತು. 


ಜಿಲ್ಲಾ ಸಾ.ಶಿ. ಇಲಾಖೆಯ ಉಪನಿರ್ದೇಶಕರಾದ ಶ್ರೀ 
ಈಶ್ವರಯ್ಯ ಇವರು ಶಿಬಿರವನ್ನು ಉದ್ಭಾಟಿಸಿದರು. ಜಿಲ್ಲಾ 
ಕಾರ್ಯದರ್ಶಿ ಡಿವಿ. ಗಿರೀಶ್‌ರವರು ಉಪಸ್ಥಿತರಿದ್ದರು ಈ 
ಶಿಬಿರದಲ್ಲಿ 40 ಮಂದಿ ಮುಖ್ಯ ಶಿಕ್ಷಕರು ಭಾಗವಹಿಸಿದ್ದರು. 


ಶಿಬಿರದ ನಾಯಕರಾಗಿ ಶ್ರೀ ಎಂ.ಎನ್‌. ಷಡಾಕ್ಷರಿ, 
ಸಹಾಯಕರಾಗಿ ಸಿ. ಸಂಧ್ಯಾರಾಣಿ, ಶ್ರೀ ನೀಲಕಂಠಾಚಾರಿ ಮತ್ತು 
ಎಲ್‌.ಟಿ. ಲೋಕೇಶ ಕಾರ್ಯ ನಿರ್ವಹಿಸಿದರು. 


Bangalore South 


Nethaji High School, Muthanallur, 
Anekal Taluk organised a Social Service 
Camp on 9th and 10th October 2000 at 
Muthanallur. 46 Scouts and Guides par- 
ticipated in.the¥Gamp, Cleanings 16: 
premises of the School, and the village 
road was taken up. 


In addition to the Scoial Service Camp 
subject like Estimation, Knots, Lashings, 
First Aid, were taught. 


Camp fire was held on 9th evening All 
Faiths prayer was held on 10th morning. 
Rovers from Anekal assisted the camp. 


Sri ೮.5. Reddy LTI{(S) Joint State Secre- 
tary (S) was the Leader of the Camp. 


KARNATAKA SCOUT & GUIDE NEWS LETTER 


Uttara Kannada 


Sri BW 
Fernandes, ALT(S) 
District Training 


Commissioner (S) 
Honavar has been 
awarded the District 
Best Teacher Award 
2000. He is working 
as a Teacher at St. 
Thomas High School, 
Honavar and an active Scout Master for 
the last 25 years. He is associated with 
the past student union, Merry Mekars As- 
sociation, Local Association of BSG for a 
number of years. He is a also the presi- 
dent of Dr. C. Fernandes Co-operative So- 
ciety, Honavar. 


We Congratulate Sri B.D. Fernandes. 


Dharwar 


Sri R.K. Honnappanavar H.W.B. (5) 
holder and Teacher at the Govt. Higher 
Primary School, Munnigatte has been 
awarded “District Best Teacher Award and 
has also been awarded by Bellada 
Shikshana and Krishi Prathisthana for his 
services. 


We Congratulate Sri RA 
Honnappanevar 


Chitradurga 


Sri Suresh R. Govinda Reddy HWB 
holder and Teacher at Devarahubli has: 


been falicitated by Chitradurga Basava 
Kendra Sri Murugharajendra Matt with ‘a 
title Shikshaka Shri and Shikshaka 
Bhooshana. 


We Congratulate Sri Suresh R.G. Reddy. 


ದಿನಾಂಕ : 18.10.2000 ದಿಂದ 20.10.2000ದವರೆಗೆ 
ಹಾಸನ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ ಜಿಲ್ಲಾ ಸಂಸ್ಥೆಯ ವಾರ್ಷಿಕ 
ಕಾರ್ಯಕ್ರಮದ ಪ್ರಕಾರ ಸಕಲೇಶಪುರ ಸ್ಥಳೀಯ ಸಂಸ್ಥೆ ಹಾಗೂ 


(ತ್ಸ 


*ಬ್ಬಿನಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂ 
ಶಿಬದಲ್ಲಿ ಜಿಲ್ಲಾ ಮಟ್ಟದ ಸ್ಕೌಟ್ಸ್‌- 
ಲೀಡರ್ಸ್‌ ಅಃ. ಹ ಗೈಡ್ಸ್‌ಗಳ ಪ್ಯಾಟ್ರೋಲ್‌ 
ಸೀತಿ ಶಿಬಿರ ಹಾಗೂ ಕಬ್‌ ಬುಲ್‌ಬುಲ್ಸ್‌ಗಳ ; 
ನಾಯಕರ ತರಬ. ನ್ನರ್ಸ್‌ 
* ಶಿಬಿರವನ್ನು*ಕಬ್ಬಿನಗದ್ದೆ ಸರ್ಕಾರಿ 
ಪ್ರಾಥಮಿಕ ಶಾಲೆ ಸಕ ಹಿರಿಯ 
ನಲ್ರ ಶಾ ಲಿಬಪುರ ತಾ. ನಲ್ಲಿ ಏರ್ಪಡಿಸಲಾಗಿತ್ತು 
ಈ ತರಬೇತಿ ಶಿಬಿರದಲ್ಲಿ ಓಟ್ಟು 105 ಸೌ `ಟ್ಸ್‌ ಕಠ ಗೌಡ್‌ 
24 ಕಬ್ಸ್‌ ಮತ್ತು 32ಬುಲ್‌ಬುಲ್ಸ್‌-32 6 ರೋವರ್‌. ತ 
ರೇಂಜರ್ಸ್‌ 35 ಜನ ಶಿಕ್ಷಕಗಿಶಿಕ್ಷಕಿಯರ್‌ ಒಟ್ಟು 240 
ಶಿಬಿರಾರ್ಥಿಗಳು ಹಾಸನ ಜಿಲ್ಲಾದ್ಯಂತ ವಿವಿಧ ce 
ಭಾಗವಹಿಸಿ ಸ್ಕೌಟ್ಸ್‌-ಗೈಡ್ಸ್‌ ಕಬ್ಸ್‌ ಬುಲ್‌ಬುಲ್ಸ್‌ಗಳು ತರಬೇತಿ 
ಪಡೆದರು. 


ಶಿಬಿರದ ಉದ್ಧಾಟನಾ ಸಮಾರಂಭ 


ದಿನಾಂಕ 18.10.2000 ದಂದು 3 ಗಂಟೆಗೆ ಶಿಬಿರದ 
ಉದ್ದಾಟನೆಯು ಶ್ರೀ ಎನ್‌. ಶ್ರೀನಿವಾಸ್‌, ಹಾಸನ ಜಿಲ್ಲಾ 
ಪಂಚಾಯತ್‌ ಸದಸ್ಮರು ನೆರವೇರಿಸಿದರು. ಶ್ರೀ ಎನ್‌. ರುದ್ರಯ್ಯ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಕಲೇಶಪುರ ಇವರ ಅಧ್ಯಕ್ಷತೆಯಲ್ಲಿ 
ಸಮಾರಂಭ ನಡೆಯಿತು. 


ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳಿಂದ ಶಿಬಿರಾಗ್ನಿ ಕಾರ್ಯಕ್ರಮ 
ದಿನಾಂಕ 19.10.2000 ದಂದು ಸಂಜೆ 8.30ಕ್ಕೆ ಶಿಬಿರಾಗ್ನಿ 


ಕಾರ್ಯಕ್ರಮವನ್ನು ಕಬ್ಬಿನಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. 


ಸರ್ವಧರ್ಮ ಪ್ರಾರ್ಥನಾ ಸಭೆ 


ದಿನಾಂಕ 20.10.2000 ದಂದು ಬೆಳಿಗ್ಗೆ ಶಾಲಾ ಆವರಣದಲ್ಲಿ 
7 ಗಂಟೆಗೆ ಸರ್ವಧರ್ಮ ಸಮನ್ವಯ ಪ್ರಾರ್ಥನಾ ಸಭೆಯನ್ನು 
ಏರ್ಪಡಿಸಲಾಗಿತ್ತು. 
ಸಮಾರೋಪ ಸಮಾರಂಭ 

ಜಿಲ್ಲಾ ಮಟ್ಟದ ಪ್ಕಾಟ್ರೋಲೀಡರ್ಸ್‌ ಶಿಬಿರದ ಮುಕ್ತಾಯ 
ಸಮಾರಂಭವು ಮದ್ಕಾಹ 3 ಗಂಟೆಗೆ ದಿನಾಂಕ : 20.10.2000 


ದಂದು ಶ್ರೀ ಸೆಲ್ವಕುಮಾರ್‌ ಬಿ.ಎ.ಎಸ್‌.. ಉಪ ವಿಭಾಗಾಧಿಕಾರಿಗಳು 
ಸಕಲೀಶಪುರ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. 


ದಕ್ಷಿಣ ಕನ್ನಡ 


ಸಮಾಜ ಸೇವೆ 


ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್‌ನ ಕೆ.ಆರ್‌.ಇ.ಸಿ. ಆಂಗ್ಲ 
ಮಾದ್ಯಮ ಶಾಲೆಯ ಸ್ಕೌಟ್‌ ಗೈಡ್‌ ಮಕ್ಕಳು ಪುನರನಿರ್ಮಿಸಿದ ಬಸ್‌ 
ತಂಗು ದಾಣವನ್ನು ಶ್ರೀ ಬಶೀರ್‌ ಬೈಕಂಪುಡಿ, ಉಪಮೇಯರ್‌, 
ಮಂಗಳೂರು ನಗರ ಇವರು ಉದ್ಗಾಟಿಸಿದರು ಕಾರ್ಯಕ್ರಮದಲ್ಲಿ 
ಡಾ| ಎಸ್‌.ಎಸ್‌. ಬಾವಿಕಟ್ಟಿ, ಪ್ರಾಂಶುಪಾಲರು ಕೆ.ಆರ್‌.ಇ.ಸಿ., 
ಶ್ರೀಮತಿ ರಜನಿ ದುಗ್ಗಣ್ಣ, ನಗರ ಸಭಾಸದಸ್ಯರು, ಶ್ರೀ ಆರ್‌.ಬಿ. 
ಸನಿಲ್‌ ಅಧ್ಯಕ್ಷರು ಸ್ಥಳೀಯ ಸಂಸ್ಥೆ, ಸ್ಕೌಟ್‌ ಗೈಡ್‌ ಮಕ್ಕಳು 
ಭಾಗವಹಿಸಿದ್ದರು. 


ಸ್ಕೌಟ್‌ ಗೈಡ್‌ ವಿದ್ಯಾರ್ಥಿಗಳಿಂದ ಸ್ವಚ್ಛತ ಕಾರ್ಯಕ್ರಮ 
ಈ ಕಾರ್ಯ ಕ್ರಮವನ್ನು ಸಮಾಜ ಸೇವೆಯ ಅಂಗವಾಗಿ ಶ್ರೀ 
ಸುರೇಶ್‌ ಸ್ಕೌಟ್‌ ಮಾಸ್ಟರ್‌ ಶ್ರೀಮತಿ ಸುನಂದ ಗೈಡ್‌ ಕ್ಕಾಪ್ಟನ್‌ರವರ 
ಮುಂದಾಳತ್ವದಲ್ಲಿ ಸ್ಕೌಟ್‌ ಗೈಡ್‌ ಮಕ್ಕಳು ನಿರ್ವಹಿಸಿದರು. ಡಾ| 
ಸಾಮಗ ಬಿ.ಆರ್‌. ರವರು ಸ್ವಾಗತಿಸಿದರು. ಶ್ರೀಮತಿ ಶೋಭ ಭಟ್‌ 
ರವರು ಸ್ಕೌಟ್‌ ಗೈಡ್‌ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಟ್ಟರು. 


ಪಶ್ಚಿಮ ಘಟ್ಟದ ಸಕಲೇ 

ತಾ| 1.10.2000 ದಂದು ರಾತ್ರಿ ನಗರದಿಂದ ಸಕಲೇಶಪುರಕ್ಕೆ 
ಚಾರಣಕ್ಕೆಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೊಂಬೇಗೌಡ ನಗರದ 
ಶ್ರೀ ಕೊಂಡಜ್ಜಿ ಬಸಪ್ಪ ಸ್ಕೌಟ್‌ ದಳ ಹಾಗೂ ತೇಜಸ್ವಿನಿ ಗೈಡ್‌ ದಳದ 
10 ಮಂದಿ ಸದಸ್ಯರು ಹೊರಟು ಬೆಳಿಗ್ಗೆ ಸಕಲೇಶಪುರ ತಲುಪಿದೆವು. 

ನಿಶ್ಚಯಿಸಿದಂತೆ 2. 10.2000ದಂದು ಬೆಳಿಗ್ಗೆ 8.00ಕ್ಕೆ ಚುಮುಚುಮು 
ಚಳಿಯಲ್ಲಿ ದೋಣಿಗಲ್‌ ತಲುಪಿದೆವು ನಮ್ಮ ಚಾರಣಶುರುವಾದದ್ದು 
ಇಲ್ಲಿಂದ. ಸುತ್ತಲ ವನ ಸಿರಿಯ ಸೊಬಗನ್ನು ಸವಿಯುತ್ತಾ ಮುಂದೆ 
ಸಾಗುತ್ತ ಇದ್ದಂತೆ ಸ್ಕೌಟ್‌/ಗೈಡ್‌ ಪ್ರಕೃತಿ ಪ್ರೇಮ ಎಂಬ ಧ್ಯೇಯ ವಾಕ್ಕ 
ನೆನಪಾಯಿತು. 

ಈ ಸಾಹಸಮಯ ಚಾರಣವು ನಿಜಕ್ಕೂ ರೋಮಾಂಚನವಾಗಿತ್ತು. 
ಅಲ್ಲಲ್ಲಿ ಮಳೆಯ ದಾಳಿಗೆ ಸಿಕ್ಕು ಕುಸಿದಿರುವ ಮಣ್ಣಿನ ರಾಶಿಯನ್ನೇರಿ 
ಇಳಿಯುತ್ತಾ, ತಳಕಾಣದ ಪ್ರಪಾತಗಳ ಮೇಲೆ ಹಾಕಿರುವ ಸೇತುವೆಗಳನ್ನು 
ದಾಟುತ್ತಾ, ಎದೆರುಲ್ಲೆನಿಸುವಂತೆ ಬೋರ್ಗೆರೆಯುತ್ತಾ ಹರಿವ ನೀರಿನ 
ರುರಿಗಳ ರಮ್ಮತೆಯನ್ನು ಆಸ್ವಾದಿಸುತ್ತಾ, ಕಾಡ್ಗತ್ತಲು ತುಂಬಿದ 
ಗುಹೆಗಳೊಳಗೆ ನಡೆಯುತ್ತಾ ಮುಂದೆ ಸಾಗಿದ ನಮಗೆ ವಿವಿಧ ಜಾತಿಗಳ 
ಹಾವುಗಳು, ಜಿಂಕೆ, ಸಾರಂಗ, ಮುಂಗುಸಿ ಮುಂತಾದ ಪ್ರಾಣಿಗಳು ದರ್ಶನ 
ನೀಡಿದವು ಗುಹೆಗಳೊಳಗೆ ಅಸಂಖ್ಯಾತ ಭಾವಲಿಗಳು, ನಡೆಯುವಾಗ 
ಕ್ಷಣಮಾತ್ರದಲ್ಲಿ ಕಾಲನ್ನೇರಿ ರಕ್ತ ಹೀರುವ ಜಿಗಣೆಗಳ ಸಹವಾಸವು 
ಆಯಿತು. ಹೀಗೆ 36 ಕಿ.ಮೀ. ಕ್ರಮಿಸಿ ಸಂಜೆ 5.30ಕ್ಕೆ ಎಡಕುಮೇರಿ 
ತಲುಪಿದೆವು ರಾತ್ರೆ ಅಲ್ಲೇ ತಂಗಿದ್ದು 3.10.200ರಂದು ಬೆಳಿಗ್ಗೆ 
ಎಂದಿನಂತೆ ಚಾರಣವನ್ನು ಮುಂದುವರೆಸಿದೆವು. ಈ ಚಾರಣವು ನಮ್ಮ 
ಕಾರ್ಯಕ್ರಮಗಳಲ್ಲೆ ಉತ್ತಮ ಅನುಭವವನ್ನು ನೀಡಿದೆ. ಇಲ್ಲಿನ 
ವನಸಿರಿಯ ಸೊಬಗನ್ನು ಸವಿಯಲು ಅವಕಾಶ ಸಿಕ್ಕಿದ್ದು, ನಾವು ಎಷ್ಟರ 


ನ ಸ 


(For Restricted Circulation only) 


ಪಶ್ಚಿಮ ಘಟ್ಟದ ವನಸಿರಿಯ ಮದ್ಯದಲ್ಲೊಂದು ಚಾರಣ - ಒಂದು ಅನುಭವ 


ಶಪುರ, ಸುಬ್ರಹ್ಮಣ್ಯವರೆಗೆ ಕಾಲ್ನಡಿಗೆಯ ಕಾ 


KARNATAKA SCOUT & GUIDE NEWS LETTER 


ವನಮಹೋತ್ಸವ 


ಸೂರತ್ಕಲ್‌ ನ ಕೆ.ಆರ್‌.ಇ.ಸಿ. ಆಂಗ್ಲ ಮಾದ್ಮಮ ಶಾಲೆಯು 
ಕೆ.ಆರ್‌. ಇ.ಸಿ. ಮಹಿಳಾ ಸಂಘದ ಜೊತೆಗೂಡಿ ಇತ್ತೀಚೆಗೆ 
ವನಮಹೋತ್ಸವವನ್ನು ಆಚರಿಸಲಾಯ್ತು. ಹಾಗೆಯೆ ಈ 
ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್‌ ತ್ಕಾಜ್ಕಗಳ ನಿರ್ವಹಣೆ ಬಗ್ಗೆ ಮಾಹಿತಿ 
ನೀಡಲಾಯ್ತು. 


ನಂತರ ಸ್ಕೌಟ್‌ ಗೈಡ್‌ ಮಕ್ಕಳು ಕಬ್ಸ್‌ ಮತ್ತು ಬುಲ್‌ ಬುಲ್‌ 
ಮಕ್ಕಳು ಮಹಿಳಾ ಸಂಘದ ಸದಸ್ಯರು ಜೊತೆಗೂಡಿ ಸುತ್ತಲಿನ 
ಆವರಣವನ್ನು ಸ್ವಚ್ಛಮಾಡಿದರು. ಹಾಗೆಯೆ ಸಾರ್ವಜನಿಕರಿಗೆ 
ಪ್ಲಾಸ್ಟಿಕ್‌ ತ್ಕಾಜ್ಮಗಳ ನಿರ್ವಹಣೆಯ ಬಗ್ಗೆ ಮಾಹಿತಿ ಒಳಗೊಂಡ 
ಕರೆ ಪತ್ರಗಳನ್ನು ಹಂಚಿದರು. 


-ಹಿ.ಎನ್‌.ಕೆ 


ರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಕೌಟ್‌ ಗೈಡ್‌ ಮಕ್ಕಳು 

ಮಟ್ಟಿಗೆ ನಮ್ಮ ಪರಿಸರದ ಬಗ್ಗೆ ಕಾಳಜಿ ವಹಿಸಿಬೇಕು ಎಂಬುದು 
ತಿಳಿಯುತ್ತದೆ. ಈಗೀಗ ಈ ಉತ್ತಮ ಪರಿಸರವನ್ನು ಹಾಳುಮಾಡ 
ಹೊರಟ ನಾವು ಮುಂದೊಂದು ದಿನ ಬರಡು ನೆಲದ ಮೇಲೆ 
ಹೊರಳಾಡುವ ಸ್ಥಿತಿ ಬರಬಹುದು. ಪರಿಸರ ಪ್ರಜ್ಞೆಯನ್ನು ಬೆಳಸಿ 


ಉಳಿಸುವಲ್ಲಿ ಸ್ಕೌಟ್‌ ಗೈಡ್‌ಗಳಾದ ನಾವು ಶ್ರಮಿಸೋಣ. 


‘A good listener is not only 
popular everywhere, but after a 
while he/she knows something 

- Wilson Mizner 


ಕರ್ನಾಟಕ ಸ್ಕೌಟ್‌ ಮತ್ತು ಗೈಡ್‌ ವಾರ್ತಾ ಪತ್ರ 


ಸಲಹೆಗಾರರು. ಗೊ.ರು. ಚನ್ನಬಸಪ್ಪ 
ಸಂಪಾದಕರು ಟಿ.ಎಸ್‌. ಲೂಕಾಸ್‌ ' 
ಸದಸ್ಯರು ಚಿನ್ನಸ್ವಾಮಿ ರೆಡ್ಡಿ 
ಗೀತಾ ನಟರಾಜ್‌ 
ಹೆಗಡೆ ಹಲಸಿಗೆ 

ಎಂ. ಎ. ಚೆಲ್ಲುಯ್ಯ 
ಎನ್‌. ಶ್ರೀನಿವಾಸನ್‌ 


ಸಹ ಸಂಪಾದಕರು 


Printed Matter 


